ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 314 
ಸದಸ್ಯರ ಹೆಸರು ಶ್ರೀ ಅಲ್ಲಂ ವೀರಭದ್ರಪ್ಪ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 15.12.2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 

(ಅ) ಇಡೀ ರಾಜ್ಯದ್ಯಂತ ಬಿದ್ದಂಥ ಮಳೆಗೆ 
ಬಹಳಷ್ಟು ಬೆಳೆಗಳು ನಷ್ಠವಾಗಿದ್ದು, ಅದರಲ್ಲೂ 
ವಿಶೇಷವಾಗಿ ಮಳೆಗಾಲದ ಬೆಳೆ ಹಾಗೂ ನೀರಾವರಿ ಬಂದಿದೆ 
ಬೆಳೆಗಳಿಗೆ ರೈತರು ಹೆಚ್ಚು ಖರ್ಚು ಮಾಡಿರುವುದು " 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
(ಆ) ಈ ಬೆಳೆಗಳಿಗೆ ಸರ್ಕಾರ ಸಾಮಾನ್ಯ| ಕೇಂದ್ರೀಯ ಹಣಕಾಸು ಆಯೋಗದ 
ಪರಿಹಾರವನ್ನು ನೀಡಿದರೆ ರೈತರಿಗೆ | ಶಿಫಾರಸ್ಸಿನನ್ವಯ ಹಾಗೂ ಕೇಂದ್ರೀಯ ಗೃಹ 
ಅನ್ಯಾಯವಾಗಲಿರುವುದುರಿಂದ ಬೆಳೆಗೆ ತಕ್ಕಂತೆ | ಮಂತ್ರಾಲಯವು ಹೊರಡಿಸಿರುವ SDಣF/NDRF 
ಪರಿಹಾರ ನೀಡಲು ವೈಜ್ಞಾನಿಕ | ಮಾರ್ಗಸೂಚಿಯನ್ವಯ ಪ್ರಕೃತಿ ವಿಕೋಪದಿಂದ 


ಸಮಿತಿಯೊಂದನ್ನು ರಚಿಸಿ ಪರಿಹಾರ ನೀಡುವುದೇ; 


(ಇ) ವೈಜ್ಞಾನಿಕ ಪರಿಹಾರ ನೀಡಿದ್ದಲ್ಲಿ ರೈತರು 
2ನೇ ಚೆಳೆಯುವುದಕೆ ಅನುಕೂಲವಾಗಲಿದೆ 
ಎಂಬುದನ್ನು ಸರ್ಕಾರ ಮನಗಂಡಿದೆಯೇ? 
(ವಿವರಿಸುವುದು) | 


ಉಂಟಾಗುವ ಬೆಳೆ ಹಾನಿ ಪರಿಹಾರವನ್ನು 
ಇನ್‌ಪುಟ್‌ ಸಬ್ಬಿಡಿ ರೂಪದಲ್ಲಿ ಸಂತ್ರಸ್ಕರಿಗೆ 
ಪಾವತಿಸಲಾಗುತ್ತದೆ. 


ಕಂಇ 525 ಟಿಎನ್‌ಆರ್‌ 2021 


(ಆಬ್‌. ಅಶೊ 
ಕಂದಾಯ ವರು 


